ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1543 


| ಸ್ಮಳೀಯರ ಆಗ್ರಹವಾಗಿದ್ದು, ಸದರಿ 


ಕಚೇರಿಯನ್ನು 
ಸ್ಥಾಪಿಸಲು. 

| ಕೈಗೊಳ್ಳುವುದೇಣ? 
} 


ಇಲ್ಲಿಯೇ 
ಕ್ರಮ 


ಪುನಃ 
ಸರ್ಕಾರ 


ಮಾಡಿಕೊಳ್ಳಲಾಗಿದೆ. 


“| ಅನುವಾಗಲು ಕಲಬುರಗಿ ನಗರ ಪ್ರದೇಶದಲ್ಲಿ ಸಂಸ್ಥೆಯ 


| ಆಣೆಕಟ್ಟು) 1 ಮೆವ್ಯಾ ಸಾಮರ್ಥ್ಯದ ತೇಲುವ ಸೌರಶಕ್ತಿ 


ಸದಸ್ಯರ ಹೆಸರು ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕೆ 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
kkk 
ಪ್ರಶ್ನೆ ] ಉತ್ತರ 
ಅ) | ಕಲಬುರಗಿಯಲ್ಲಿ "ಇಂಧನ ಇಲಾಖೆಯ ಆಡಳಿತ ವ್ಯಾಪ್ತಿಯಲ್ಲಿ ಬರುವ | 
ಸ್ಥಾಪನೆಯಾಗಬೇಕಿದ್ದ ಕರ್ನಾಟಕ ನವೀಕರಿಸಬಹುದಾದ ' ಇಂಧನ ಅಭಿವೃದ್ಧಿ | 
! ನವೀಕರಿಸಬಹುದಾದ ಇಂಧನ | ವಿಯಮಿತ ಸಂಸ್ಥೆಯನ್ನು ಬೇರೆಡೆಗೆ 
ಅಭಿವೃದ್ದಿ ಕಚೇರಿ ಬೇರೆಡೆಗೆ | ಸಳಾಂತರಿಸಲಾಗಿರುವುದಿಲ್ಲ. ' ಕಲಬುರಗಿ ಪ್ರಾಂತೀಯ 
| | ಸಳಾಂತರವಾಗಿರುವುದು ಕಛೇರಿ ವ್ಯಾಪ್ತಿಯಲ್ಲಿ ಹೊಸ ಯೋಜನೆಗಳು ಇಲ್ಲದೇ 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ: | ಇರುವುದರಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪ 
[ಈ | ಹಾಗಿದ್ದಲ್ಲಿ, ಸಳಾಂತರಗೊಳಿಸಲು | ಪ್ರಧಾನ ವ್ಯವಸ್ಥಾಪಕರ ನಿವೃತ್ತಿಯ ನಂತರ ಆರ್ಥಿಕ |. 
ಕಾರಣಗಳೇಮ: (ವಿವರ | ಹೊರೆಯ ಇ ಹಿನ್ನೆಲೆಯಲ್ಲಿ ಈ ಕಛೇರಿಯನ್ನು ! 
ನೀಡುವುದು) : ತೆರವುಗೊಳಿಸಲಾಗಿರುತ್ತದೆ. 
| ಇ) | ಸದರಿ ಕಚೇರಿಯು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನವೀಕರಿಸಬಹುದಾದ 
ಕಲಬುರಗಿಯಲ್ಲಿಯೇ ಇಂಧನ ಮೂಲಗಳ ಹೊಸ. ತಾಂತ್ರಿಕತೆಯೊಳಗೊಂಡ 
ಸ್ಥಾಪನೆಯಾಗಬೇಕೆ೦ಂಬುದು ಹಲವು ಯೋಜನೆಗಳನ್ನು ಕೈಗೆತಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ. 


ಪ್ರಮುಖವಾಗಿ, ಪಾವಗಡ ಸೌರಶಕ್ತಿ ಪಾರ್ಕನ ಮಾದರಿಯಲ್ಲಿ 
ಕಲಬುರ್ಗಿಯ ಸಮೀಪದ ಫರತಾಬಾದ್‌ ಪ್ರದೇಶದಲ್ಲಿ 
ಪಿಸಿಕೆಎಲ್‌ರವರ 1500 ಎಕರೆ ಜಮೀನಿನಲ್ಲಿ 500 ಮೆ.ವ್ಯಾ 
ಸಾಮರ್ಥ್ಯದ ಸೌರಶಕ್ತಿ ಪಾರ್ಕನ್ನು ಅಭಿವೃದ್ಧಿಪಡಿಸಿ 
ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ. 
ಮುಂದುವರೆದು, ನವ ಮತ್ತು ನವೀಕರಿಸಬಹುದಾದ 
ಇಂಧನ ಮೂಲಗಳ ಹೊಸ ಆಕರ್ಷಣೆಯಾಗಿ ರಾಜ್ಯದಲ್ಲಿ 
ಪ್ರಪ್ರಥಮ ಬಾರಿಗೆ ಜಲಾನಯನ ಪ್ರದೇಶದಲ್ಲಿ (ಕೆರೆ ಹಾಗೂ 


ವಿದ್ಯುತ್‌ ಘಟಕವನ್ನು ಸ್ಮಾಪಿಸಲು ಉದ್ದೇಶಿಸಲಾಗಿದೆ. ಈ! 
ಯೋಜನೆಗಾಗಿ ಕಲಬುರ್ಗಿ ನಗರ ಪ್ರದೇಶದಲ್ಲಿನ ಶರಣ 
ಬಸವೇಶ್ವರ (ಅಪ್ಪಾರವರ) ಸೆರೆಯನ್ನು ki 


ಈ ಯೋಜನೆಗಳ ಯಶಸ್ಸಿ ಅನುಷ್ಠಾನಕ್ಕಾಗಿ ಹಾಗೂ 
ಇಂಧನ ಉಳಿತಾಯ ಮತ್ತು ಇಂಧನ ಸಂರಕ್ಷಣೆಯ 
ಕಾರ್ಯಕುಮಗಳನ್ನು ಈ ಬಾಗದಲ್ಲಿ ಆಯೋಜಿಸಲು 


i 


ವಲಯ ಕಛೇರಿಯನ್ನು ಪುನರಾರಂಭಿಸಲಾಗುತ್ತಿದೆ. 


ಸಂಖ್ಯೆ: ಎನರ್ಜಿ 73 ಇಬಿಎಸ್‌ 


2021 - 


[ARR . 
(ಬಿ.ಎಸ್‌ ಮ 
ಮುಖ್ಯಮಂತ್ರಿ 


